ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


" ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ : 843 ' 
ಸದಸ್ಯರ ಹೆಸರು ಶ್ರೀ ಎನ್‌.ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 20.09.2021 


ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


KKK 


ಪ್ರಶ್ನೆ 


ಉತ್ತರ 


1 ಗಮನಕಿ, 


ರಾಜ್ಯದಲ್ಲಿ ಮನೆಗಳಿಗೆ 
| ವಿಧಿಸುತ್ತಿರುವ ವಿದ್ಯತ್‌ ಬಿಲ್ಲಿನಲ್ಲಿ 
| ಇತರೆ ಅಐಂಬುದಾಗಿ ಶುಲ್ಕವನ್ನು 
ಸೇರಿಸಿ ವಿದ್ಯತ್‌ ಬಿಲ್ಲುಗಳನ್ನು ಜನ 
ಸಾಮಾನ್ಯರಿಂದ 
ಕಟ್ಟಿಸಿಕೊಳ್ಳುತಿರುವುದು ಸರ್ಕಾರದ 
ಬಂದಿದೆಯೇ; ಈ ಇತರೆ 
ಎಂದು ಕಟ್ಟಿಸಿಕೊಳ್ಳುತ್ತಿರುವ ಶುಲ್ಕ 
ಯಾವ ವಿಷಯಕೆ, ಸಂಬಂದಿಸಿದೆ; 


ಕೆ.ಇ.ಆರ್‌.ಸಿ. ಮತ್ತು ಕರ್ನಾಟಕ ಸರ್ಕಾರವು ಕಾಲ-ಕಾಲಕ್ಕೆ 


ನಿಗದಿಪಡಿಸಿದ ಶುಲ್ಮಗಳನ್ನು ಹೊರತುಪಡಿಸಿ ` ಇತರೆಯೆಂದು | 
ಚಾಮುಂಡೇಶ್ನರಿ. 
ಹುಬ್ಬಳ್ಳಿ ಕಲಬರುಗಿ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ; 


ಯಾವುದೇ ಶುಲ್ಗಗಳನ್ನು ಮಂಗಳೂರು, 


ಗ್ರಾಹಕರಿಂದ ಪಾವತಿಸಿಕೊಳ್ಳುತ್ತಿರುವುದಿಲ್ಲ. 
ಬೆಸ್ಮಾಂ೦ - ವ್ಯಾಪ್ತಿಯಲ್ಲಿ, ಗ್ರಾಹಕರಿಗೆ ನೀಡಲಾಗುವ 


ವಿದ್ಯತ್‌ ಬಿಲ್ಲಿನಲ್ಲಿ 'ಇತರೆ' ಎಂದು ಕಟ್ಟಿಸಿಕೊಳ್ಳುತ್ತಿರುವ | 


ಶುಲ್ಕಗಳ ವಿವರಗಳು ಈ ಕೆಳಗಿನಂತಿವೆ. 


1. ಮರು ಸಂಪರ್ಕ ಶುಲ (Disconnection & Re-connection 
charges) ಶುಲ್ಕ. 

2. ಬ್ಯಾಲಕ್‌ ಶುಲ, (Cheque Dishonour) 

3. ಕಂದಾಯ ವ್ಯತ್ಯಾಸದ ಶುಲ (Short Claim) 

4. ಮಾಪಕ ಸುಟ್ಟು ಹೋದ ವೆಚ್ಚ (Meter burnt charges) 


ಇತರೆ 


ಎಂಬುದಾಗಿ ವಿದ್ಯುತ್‌ 
ಬಿಲ್ಲುಗಳಿ೦ದ ಪ್ರತಿ ತಿಂಗಳು ವಿದ್ಯುತ್‌ 
ಕಂಪನಿಗಳು ಸಂಗ್ರಹಿಸುವ ಒಟ್ಟು 
ಮೊತ್ತ ಎಷ್ಟು; 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯಲ್ಲಿ ಇತರ. 


ಎಂಬುದಾಗಿ ವಿದ್ಯತ್‌ ಬಿಲ್ಲುಗಳಿಂದ .ಪ್ರತಿ ತಿಂಗಳು 
ಸಂಗ್ರಹಿಸುವ ಒಟ್ಟು ಅಂದಾಜು ಮೊತ್ತ ರೂ.2.40 ಲಕ್ಷಗಳು. 


ಕಳೆದ 5 ವರ್ಷಗಳಲ್ಲಿ ವಿದ್ಯುತ್‌ 
ಬಿಲ್ಲಿನಲ್ಲಿ ಇತರೆ ಎಂಬ ಅಂಶದ 
ಮೂಲಕ ಗ್ರಾಹಕರಿಂದ ಸಂಗ್ರಹಿಸಿದ 
ಒಟ್ಟು ಮೊತ್ತ ಎಷ್ಟು: ಈ ರೀತಿಯಾಗಿ 
ಇತರೆ ಹೆಸರಿನಲ್ಲಿ ಸಂಗ್ರಹಿಸಿದ 
ಮೊತ್ತವನ್ನು ಯಾವ ಯಾವ 
ರೀತಿಯಾಗಿ ವೆಚ್ಚ ಮಾಡಲಾಗುತ್ತದೆ; 
(ವಿವರ ನೀಡುವುದು) 


ಕಳೆದ 5 ವರ್ಷದಲ್ಲಿ ಬೆಂಗಳೂರು ವಿದ್ಯುತ್‌ 


ಒಟ್ಟು ಮೊತ್ತ ರೂ.'1.49 ಕೋಟಿಗಳು. 


ಸಾಮಾನ್ಯವಾಗಿ ಸದರಿ ಮೊತ್ತವನ್ನು 
ವೆಚ್ಚಗಳಿಗೆ ಪಾವತಿಸಲಾಗುತ್ತದೆ. 


ಕಂದಾಯ 


ಸರಬರಾಜು" 
ಕಂಪನಿಯಲ್ಲಿ ಇತರೆ ಏಂಬ ಅಂಶದ ಮೂಲಕ ಲೆಕ್ಕೀ ಕರಿಸಿರುವ 


ವಿದ್ಯತ್‌ ದರವನ್ನು ಯಾವ 
ಆಧಾರದಲ್ಲಿ ನಿಗದಿಪಡಿಸಲಾಗುತ್ತದೆ; 
ಒಂದು ಯೂನಿಟ್ಟೆಗೆ ಗ್ರಾಹಕರಿಗೆ 
ನಿಗದಿಪಡಿಸುವ ದರದಲ್ಲಿ ಉತ್ಪಾದನೆ, 
ಸಾಗಣೆ, ವೇತನ, ನಷ್ಟ ಈ ಎಲ್ಲಾ 
ಅಂಶಗಳನ್ನು 
| ಪಡಿಸಲಾಗುತ್ತದೆಯೇ? 


ಪರಿಗಣಿಸಿ ದರ ವಿಗದಿ' 


ವಿದ್ಯತ್‌ ದರವನ್ನು ಕರ್ನಾಟಿಕ ವಿದ್ಯುಚ್ನಕ್ಲಿ ನಿಯಂತ್ರಣ 
ಆಯೋಗವು ನಿಗದಿಪಡಿಸುತ್ತದೆ. 


ಪ್ರತಿ ವರ್ಷ, ಮುಂದಿನ ಹಣಕಾಸು ವರ್ಷದ ಪ್ರಾರಂಭದ 


120 ದಿನಗಳ ಮೊದಲು ವಾರ್ಷಿಕ ಆಧಾರದ ಮೇಲೆ ಬರ: 


ಪರಿಷ್ಕರಣೆಗಾಗಿ ಮಾಹಿತಿಯನ್ನು 
ಸರಬರಾಜು ಕಂಪನಿಗಳು ಸಲ್ಲಿಸುತ್ತವೆ. 


ಆಯೋಗಕೆ ವಿದ್ಯುತ್‌ 


A 


KR 


ಕರ್ನಾಟಿಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಲೆಕ್ಕ. 
ಪರಿಶೋಧಿತ ಖಾತೆಗಳ ಆಧಾರದ ಮೇಲಿ ಟ್ರೂಯಿಂಗ್‌ ಅಪ್‌ 
ಅನ್ನು ಒದಗಿಸುವುದು ಶಾಸನಬದ್ದ ಅವಶ್ಯಕತೆಯಾಗಿದೆ. 
ವಿದ್ಯುತ್‌ ಕಾಯ್ದೆ 2003 ರ ಸೆಕ್ಷನ್‌ 61 ಮತ್ತು 6 ಮತ್ತು ಕವಿನಿ 
ಆಯೋಗದ (ವಿದ್ಯತ್‌ ವಿತರಣೆ ಮತ್ತು ಚಿಲ್ಲರೆ ಮಾರಾಟಕ್ಕಾಗಿ | 
ದರವನ್ನು ನಿರ್ಧರಿಸುವ ನಿಯಮಗಳು ಮತ್ತು ಷರತ್ತುಗಳು) 
ಸೇರಿದಂತೆ ನಿಯಮಗಳು 2006 ಮತ್ತು'ಎಂವೈಟಿ (ಬಹು ವರ್ಷದ 
ದರ) ಆದೇಶ ಸಂಖ್ಯೆ ಡಿ/01/6, ದಿನಾಂಕ 31052006 ರ 
ಅಡಿಯಲ್ಲಿ ಜಕಾತಿ ಪರಿಷ್ಕರಣೆಯನ್ನು ಕೋರಲಾಗುವುದು. 


ಪ್ರತಿ ಯೂನಿಟ್ಟಿಗೆ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ 
ಜಕಾತಿ ಪರಿಷ್ಕರಣೆಯನ್ನು ಕೋರಲಾಗುವುದು 
* ವಿದ್ಯುತ್‌ ಮಾರಾಟದ ಆದಾಯ 4 
ದುರಸ್ತಿ ಮತ್ತು ನಿರ್ವಹಣಾ ವೆಚ್ಚ 
ನೌಕರರ ಪೆಚ್ಚ 
ಆಡಳಿತಾತ್ಮಕ ಹಾಗೂ ಸಾಮಾನ್ಯ ವೆಚ್ಚ. 
ಸವಕಳಿ ವೆಚ್ಚ 
ಸಾಲದ ಮೇಲಿನ ಬಡ್ಡಿ ವೆಚ್ಚ 
. ಗಾಹಕರ ಠೇವಣಿಗಳ ಮೇಲಿನ ಬಡ್ಡಿ 
ಕಾರ್ಯವಾಹಿ' ಬಂಡವಾಳದ ಮೇಲಿನ ಬಡ್ಡಿ 
ಇತರೆ ಆದಾಯ 
ರಿಟರ್ನ್‌ ಆನ್‌ ಈಕ್ಕಿಟಿ 


೪ 6 0 90 0 06 0 0 9 


ಹಿ೦ದಿನ ಆರ್ಥಿಕ ವರ್ಷದಲ್ಲಿನ ಆದಾಯ ಹಾಗೂ ವೆಚ್ಚದಲ್ಲಿನ 
ವ್ಯತ್ಯಾಸ (ಕೊರತೆ/ಹೆಚ್ಚಳ) 


ಸಂಖ್ಯೆ: ಎನರ್ಜಿ 223 ಇಬಿಎಸ್‌ 2021 


|S 


(ವಿ ಸುನಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು. 


